' ಕರ್ನಾಟಕ ವಿಧಾನಪರಿಷತ್ತು 


ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ [34 | 

ಮಾನ್ಯ ಸದಸ್ಯರ ಹೆಸರು ಶ್ರೀ ಕೆ.ಎ.ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 
ಉತ್ತರಿಸಬೇಕಾದ ದಿನಾಂಕ 102200 
ಉತ್ತರಿಸುವ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು 

ಪ್ರಶ್ನ | ಉತ್ತರ 

ಅ) | “ದೇವರಾಜ ಅರಸು ವಿದೇಶಿ ವ್ಯಾಸಂಗ ವೇತನ | "ಡಿ. ದೇವರಾಜ ಅರಸು ವಿದೇಶಿ ವ್ಯಾಸಂಗ ವೇತನ 
ಯೋಜನೆ”ಯನ್ನು ಯಾವ ವರ್ಷದಿಂದ ಜಾರಿಗೆ |) ಯೋಜನೆ” ಯನ್ನು 2015-ನೇ ಸಾಲಿನಲ್ಲಿ ಜಾರಿಗೆ 
ತರಲಾಗಿದೆ; ಈ ಯೋಜನೆಯ | ತರಲಾಗಿದೆ; (ಈ ಯೋಜನೆಯ ರೂಪುರೇಷೆಗಳ ಆದೇಶದ 
ರೂಪುರೇಷೆಗಳೇನು; (ಸಂಪೂರ್ಣ ಮಾಹಿತಿ | ಪ್ರತಿಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ.) 

. | ನೀಡುವುದು) 

ಆ) ಈ ಯೋಜನೆಯು ಜಾರಿಯಾದಾಗಿನಿಂದ | "ಡಿ. ದೇವರಾಜ ಅರಸು ವಿದೇಶಿ ವ್ಯಾಸಂಗ ವೇತನ 
ಇದುವರೆವಿಗೂ ಸರ್ಕಾರ ಮೀಸಲಿಟ್ಟ | ಯೋಜನೆಯು ಜಾರಿಯಾದಾಗಿನಿಂದ ಇದುವರೆವಿಗೂ ಸರ್ಕಾರ 
ಅನುದಾನವೆಷ್ಟು; ಖರ್ಚು ಮಾಡಲಾದ | ಮೀಸಲಿಟ್ಟ ಅನುದಾನ ಹಾಗೂ. ಖರ್ಚು ಮಾಡಲಾದ 
ಅನುದಾನವೆಷ್ಟು; (ಸಂಪೂರ್ಣ ಮಾಹಿತಿ | ಅನುದಾನದ ವಿವರ ಈ ಕೆಳಗಿನಂತಿದೆ. 
ನೀಡುವುದು) (ರೂ.ಲಕ್ಷಗಳಲ್ಲಿ) 

[ ಆರ್ಥಿಕ ವರ್ಷ | ಮೀಸಲಿಟ್ಟ ವಿನಿಯೋಗಿಸಿದ 
4 ಅನುದಾನ ಅನುದಾನ 
2015-16 . 894.73, 894.73 
2017-18 | 791.13 791.13 
2018-19 1209.71 1209.71 
2019-20. 977.01 " 977.01 
ಇ ಈ ಯೋಜನೆಗೆ ವಿದ್ಯಾರ್ಥಿಗಳನ್ನು ಆಯ್ಕೆ | "ಡಿ. ದೇವರಾಜ ಅರಸು ವಿದೇಶಿ ವ್ಯಾಸಂಗ ವೇತನ 


ಮಾಡುವಾಗ ಅನುಸರಿಸಲಾಗುವ 
ಮಾನದಂಡಗಳೇನು; . ಆಯ್ಕೆಯಾದ: ಪ್ರತಿ 
ವಿದ್ಯಾರ್ಥಿಗೆ ನೀಡಿರುವ .ಅನುದಾನದ 
ಮೊತ್ತವೆಷ್ಟು, 


ಯೋಜನೆಯಡಿ ಆಯ್ಕೆಯಾದ ಪ್ರತಿ ವಿದ್ಯಾರ್ಥಿಗೆ ವಾಸ್ತವಿಕ 
ವೆಚ್ಚ ಅಥವಾ ಗರಿಷ್ಠ 10.00 ಲಕ್ಷೆಗಳು ಇವೆರಡರಲ್ಲಿ ಯಾವುದು 


ಕಡಿಮೆಯೋ 


ಆ ಮೊತ್ತದ ವಿದ್ಯಾರ್ಥಿ ವೇತನವನ್ನು. 


ವಾರ್ಷಿಕವಾಗಿ ನೀಡಲಾಗುತ್ತಿದೆ. (ಆಯ್ಕೆಯ ಮಾನದಂಡಗಳ 
ಪ್ರತಿಯನ್ನು ಅನುಬಂಧದಲ್ಲಿ ನೀಡಲಾಗಿದೆ.) 


[ಈ) 7 ಇತೀಚೆಗೆ ದೇವರಾಜ ಅರಸು ವಿದೇಶಿ ವ್ಯಾಸಂಗ | 


ವೇತನ ಯೋಜನೆ” ಅಡಿಯಲ್ಲಿ ರಾಜ್ಯ ಸರ್ಕಾರ 
ಸಾಕಷ್ಟು ಅನುದಾನ ಒದಗಿಸದಿರುವುದರಿಂದ 
ಮತ್ತು ಪ್ರತಿ ವಿದ್ಯಾರ್ಥಿಗೆ ನೀಡುವ ವೇತನದ 


“ಡಿ. ದೇವರಾಜ ಅರಸು ವಿದೇಶಿ ವ್ಯಾಸಂಗ ವೇತನ 
ಯೋಜನೆ” ಅಡಿಯಲ್ಲಿಆಯ್ಕೆಯಾಗುವ ಪ್ರತಿ ವಿದ್ಯಾರ್ಥಿಗೆ 
ವಿದೇಶದಲ್ಲಿ ಅಧ್ಯಯನ ಮಾಡಲು ವಾರ್ಷಿಕ ಗರಿಷ್ಠ ರೂ.10.00 
ಲಕ್ಷಗಳು ಅಥವಾ ವಾಸ್ತವಿಕ ವೆಚ್ಚ ಇವೆರಡರಲ್ಲಿ ಯಾವುದು 


ಮೊತ್ತವನ್ನು ಕಡಿತಗೊಳಿಸಿರುವುದರಿಂದ, | ಕಡಿಮೆಯೋ ಆ ಮೊತ್ತದ ವ್ಯಾಸಂಗ. ವೇತನವನ್ನು ಮಂಜೂರು 
ಹಿಂದುಳಿದ ವರ್ಗಕ್ಕೆ ಸೇರಿದ ಅನೇಕ! ಮಾಡಲು ಆದೇಶಿಸಿದ್ದು ಅದರಂತೆ ವಿದ್ಯಾರ್ಥಿಗಳಿಗೆ 
ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ | ವ್ಯಾಸಂಗ ವೇತನವನ್ನು ಮಂಜೂರು ಮಾಡಲಾಗುತ್ತಿದೆ. 
ಆಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; | ವಿದ್ಯಾರ್ಥಿಗಳಿಗೆ ಯಾವುದೇ ಅನುದಾನ 
ಬಂದಿದ್ದಲ್ಲಿ, ಈ ಅನ್ಯಾಯವನ್ನು ಸರಿಪಡಿಸಲು | ಕಡಿತಗೊಳಿಸಲಾಗುತ್ತಿಲ್ಲ. 
ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? (ವಿವರ 
ನಿಡುವುದು) | 

1 


ಸಂಖ್ಯೆ:ಹಿಂವಕ 690 ಬಿಎಂಎಸ್‌ 2020 


ಬಿಸ 
(ಬಿ.ಎಸ್‌.ಯಡಿಯೂರಪ್ಪ) 
ಮುಖ್ಯಮಂತ್ರಿ 


ಈನಬನಾಗಿ 


ಕರ್ನಾಟಕ ಸರ್ಕಾರದ ನಡವಳಿಗಳು 


ವಿಷಯ: ಹಿಂದುಳಿದ ವರ್ಗಗಳ : ಅಭ್ಯರ್ಥಿಗಳಿಗೆ "ಡಿ.ದೇವರಾಜ ಅರಸು 
ವಿದೇಶಿ ವ್ಯಾಸಂಗ ವೇತನ" ಸೌಲಭ್ಯ ನೀಡುವ ಕುರಿತು. 
ಓದಲಾಗಿದೆ." 1. 2015-16ನೇ ಸಾಲಿನ ಆಯವ್ಯಯ ಭಾಷಣದ ಘೋಷಣೆಯ 
ಕಂಡಿಕೆ ಸಂಖ್ಯೆ (221). - 
2. ಆಯುಕ್ತರು, * ಒಂದುಳಿದ "ವರ್ಗಗಳ ಕಲ್ಯಾಣ ಇಲಾಖೆ 
ಬೆಂಗಳೊರು ಇವರ ಪ ಪ್ರಸ್ತಾವನೆ ಸಂಖ್ಯೆ: ಹಿವಕ/ತರಬೇಕಿ/ 
ಪೂ.ತ/CR-2/2015-16, ದಿನಾಂಕ: 5 2015. 


ಸಸಹತತ 


ಪ್ರಸ್ತಾವನ: | _ , i 
2015-16ನೇ ಸಾಲಿನಲ್ಲಿ ಮಾಸ್ಯ ಮುಖ್ಯಮಂತ್ರಿಗಳು ಮಂಡಿಸಿದ ಆಯವ್ಯಯ ಭಾಷಣದ ಕಂಡಿಕೆ 


(22) ರಲ್ಲಿ ಈ ಕೆಳಗಿನಂತೆ ಘೋಷಿಸಲಾಗಿದೆ. 


“ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ವ್ಯಾಸಂಗ ಮಾಡಲು ಇಚ್ಛಿಸುವ ಹಿಂದುಳಿದ ವರ್ಗಗಳ. 
100 ವಿದ್ಯಾರ್ಥಿಗಳಿಗೆ 10 ಲಕ್ಷ ರೂ. ಗಳಂತೆ “ಇ. ದೇವರಾಜ ಅರಸು ಎಡ ಗ ವೇತನ” 
, ನೀಡಲಾಗುವುದು. ಇದಕ್ಕಾಗಿ ಒಟ್ಟು 10 ಕೋಟಿ ರೂ. ಒದಗಿಸಲಾಗುವುದು.” 


" ಮೇಲೆ baa ಸಮ ಸಂಖ್ಯೆ (2)ರ ಪುಸ ಸ್ಪಾವನೆಯಲ್ಲಿ ಆಯುಕ್ತರು, ಹಿಂದುಳಿದ ವರ್ಗಗಳ 
ಕಲ್ಯಾಣ ಇಲಾಖೆ, ಬೆಂಗಳೂರು ಇವರು, ಆಯವ್ಯಯ ಘೋಷ ಷಣೆಯನ್ವಯ 2015-16ನೇ . ಸಾಲಿನಿಂದ" 
ವಿದೇಶಿ ಏಶ್ವವಿದ್ಯಾಲಯಗಳಲ್ಲಿ ಉನ್ನತ ವ್ಯಾಸಂಗವನ್ನು ಪಡೆಯುವ ಹಿಂದುಳಿದ' ವರ್ಗಗಳ ಅರ್ಹ 
ವಿದ್ಯಾರ್ಥಿಗಳಿಗೆ ವಾರ್ಷಿಕ ತಲಾ ರೂ.10. 0% ಲಕ್ಷದಂತೆ" ಗರಿಷ್ಠ 3 ವರ್ಷಗಳಿಗೆ ಒಟ್ಟು ರೂ.30.00 
ಲಕ್ಷಗಳು ಮೀರದಂತೆ “ಡು. ಖಲ ಅರಸು ವಿದೇಶಿ ವ್ಯಾಸಂಗ ಪೇತನ” ನೀಹಬೇಕಾಗಿದ್ದು, ಸದರಿ 
ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲು ಸರ್ಕಾರದ ಆದೇಶದೊಂದಿಗೆ ಮಾರ್ಗಸೂಚಿಗಳನ್ನು 
ಹೊರಡಿಸುವಂತೆ ಕೋರಿರುತ್ತಾರೆ. 


ಈ .ಪಸಾವನೆಯನ್ನು ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 
ಆಲ pl i 


ಸರ್ಕಾರದೆ ಆದೇಶ ಸಂಖ್ಯೆ: ಹಿಂವಕೆ 529 ಬಿಎಂಎಸ್‌ 2015, ದಿನಾಂಕ: 11.06.2015 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ 2015-16ನೇ" ಸಾಲಿನಿಂದ ವಿದೇಶಿ 
ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ವ್ಯಾಸಂಗ ಮಾಡಲು ಇಚ್ಛಿಸುವ ಹಿಂದುಳಿದ, ವರ್ಗಗಳ 100 
ವಿದ್ಯಾರ್ಥಿಗಳಿಗೆ: “ಡಿ.ದೇವರಾಜ ಅರಸು ವಿದೇಶಿ ವ್ಯಾಸಂಗ ವೇತನ” ವನ್ನು ಅನುಬಂಧದಲ್ಲಿನ - 
ಮಾರ್ಗಸೂಚಿಗಳನ್ನಯ ಮಂಜೂರು ಮಾಡಲು ಅನುಮೋದನೆ ನೀಡಿ ಆದೇಶಿಸಿದೆ. - 


ಈ ಕಾರ್ಯಕ್ರಮಕ್ಕೆ ತಗಲುವ ವೆಚ್ಚವನ್ನು ಹಿಂದುಳಿದ ವರ್ಗಗಳ “ಕಲ್ಯಾಣಿ ಇಲಾಖೆಯ ತರಬೇತಿ, 
ಅರಿವು ಮತ್ತು ಪ್ರೋತ್ಸಾಹ ಹಿಂದುಳಿದ ವರ್ಗಗಳ ವಿದ್ಗಾ ದ್ಯಾರ್ಥಿಗಳಿಗಾಗಿ ಕಾರ್ಯಕ್ರಮ ರಾಜ್ಯವಲಯ 
ಯೋಜನೆ ಪಸೆ 2225-03-277-2-37 ರಡಿ ಒದಗಿಸಿರುವ ಅನುದಾನದಲ್ಲಿ" ಭರಿಸತಕ್ಕದ್ದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 529 ವೆಚ್ಚಿ3/2015. 
- ದಿನಾಂಕ: 10.06. 2015ರಲ್ಲಿ. ನೀಡಿರುವ ಸಹಮತಿಯನ್ನ್ವಯ- ಹೊರಡಿಸಲಾಗಿದೆ. 


ಕರ್ನಾಟಕ ಷು ಆದೇಶಾನುಸಾರ 


ಮತ್ತು ಅವರ ಹೆಸರಿನಲ್ಲಿ 
(ಆರ್‌. ಭಾಸ್ಕರ್‌) ಆ 

: ಸರ್ಕಾರದ ಅಧೀನ ಕಾರ್ಯದರ್ಶಿ_2 ' SRE 

ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. 

ಇವರಿಗೆ: \ _ ANE 

1 ಮಹಾಲೇಖಪಾಲರು, ಕರ್ನಾಟಕ, hid 

2. ಸರ್ಕಾರದ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ, ವಿಧಾನ ಸೌಧ, dls 

3. ಆಯುಕ್ತರು, ಹಿಂದುಳಿದ ವರ್ಗಗಳ ಕಲ್ಯಾಣ. ಇಲಾಖೆ, ಬೆಂಗಳೂರು. 

4. ಖಜಾನಾಧಿಕಾರಿಗಳು, ರಾಜ್ಯ ಹುಜೂರ್‌ ಜಾನೆ, ಬೆಂಗಳೂರು. 

5. ಆಂತರಿಕ ಆರ್ಥಿಕ ಸಲಹೆಗಾರರು, ಹಿಂದುಳಿದ ಪರ್ಗಗಳ ಕಲ್ಯಾಣ ಇಲಾಖೆ, ಬೆಂಗಳೂರು. 

6. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಆಪ್ಪ ಕಾರ್ಯದಶಿನ ಹಿಂದುಳಿದ ವರ್ಗಗಳ ಕಲ್ಯಾಣ p 

ಇಲಾಖೆ, ವಿಕಾಸ ಸೌಧ, ಬೆಂಗಳೂರು. 
7. ಶಾಖಾ" ರಕ್ಷಾ ಕಡತ/ಹೆಚ್ಚುವರಿ ಗ 


ANNEXTURE TO GOVERNMENT ORDER NO BCW 529 BMS 2015 
DATED:11.06.2015 


Guidelines for the scheme of “D, Devaraja Urs Videshi Vyasanga Vethana” for 
- Backward Classes Candidates of Karnataka State. 


1. THE SCHEME: 


The scheme provides financial assistance to the eligible Backward Class. 
candidates for pursuing Masters level courses and Ph. D/Reseatck at abroad in the 
foflowing specified field of study. 


Engineering & Technotogy. 

Management & Commerce. 

Sciences & Technology. 

Agriculture & Allied Sciences/Technology. 
Medicine. | 

Humanities & Social Sciences. 

Any other. 


Rಣಣಣ೧ಲD 


1% ELIGIBILITY: 
1. Educational Qualification: 
a: For PhD/Research: Minimum 60% marks or equivalent grade in relevant 
Master’s Degree. 
b. For Master’s Degree: Minimum. 60% marks or equivalent grade in relevant. 
Bachelor’s Degre. 


2 Age Limit: 
Below 35 years,. as on the last date fixed for submission of application for 
financial assistance. Date of birth as per SSLC marks card. 


3. Income Ceiling; : . 
Total income from all sources of the candidate and his/her parents/guardians 
shoud not exceed Rs.6.00 lakhs per annex, 


4. The Candidate shall be a citizon of India and permanent resident of Karmataka 
State. ' - : 


th 


. One Child in a Fareily and One Time Assistance: 

“Not more than one child of the same parents/guardians will be cligible and to 
this effect a self- certification will be required’ from the candidate. An individual 
can be given the financial assistance -only once and cannot be considered for a 
second or subsequent time. - 


6: The candidates who: are working under Central/State Govemment/Govt Aided 
‘ Institutions/Public Undertakings ae not eligible for financiat assistance under this. 
scheme. 


W. 


FINANCIAL ASSISTANCE: 


Maximum Rs.10.00 lakhs or actual expenditure whichever is lesser will be 
sanctioned annually. This includes Course fee, Living Expenses, Contingency, Air 
fare etc., 


DURATION OF FINANCIAL ASSISTANCE: 


1. Ph.D/Research-Maximum 3 years or completion of the course whichever is 
earlier. 

2. Masters Degree- Maximum 2 years or completion of the’ course whichever is 
earlier. 


MODE OF PAYMENT: 


1. The candidate shall submit copies of current Passport and VISA and 
confirmation letter of admission in foreign University/Institution” to get lst 
year’s financial assistance. 

2.2° and 3° year’s financial assistance will be sanctioned ‘only after the 
submission of . progress report of, the candidate through > ocerned 
University/lostitutions.. - - 

3. Yearly ‘financial assistance wilt be sanctioned io the candidates- in a a single 
installment in beginning of the academic year. 

4. If the final year of the course (within the duration of financial assistance) i is less 
than 6 months, the candidate will be sanctioned 50% of the ahuyal financial 
assistance, 

. The payment will be made dict NEFT/RTGS to the Bank acount of the 
candidate: ( CS 

SELECTION COMMITTEE: 

The committee comprising of the following members will select the cindidates 
& the decision of the selection committee shall be final. 


{Nn 


1 | Principal Secretary/ Secretary, Backward Classes Welfare Chairman | 
‘Department, p 
Senior professor, IIM, Bengaluru k Member 
Senior professor, IISc, Bengaluru Member + 
Senior professor, Agriculture University, Bengaluru - } Member 
Senior professor, National School of Law, Bengaluru Member 


Senior professor, VTU center, Bengahire ' Member 
Senior professor, Rajiv Gandhi University of Health 
Sciences, Bengaluru | 
Commissioner/Director Backward Classes. Welfare Member 

Department Secretary. 


Member | 


VI. SELECTION PROCEDURE: 


1. The candidate shall submit on-line application | in the prescribed format with 
required documents to the Commissioner, Backward Classes Welfare 
Department, Bengaluru. 

2. Verification of the original documents wilf be done at the office of concemed 
District Backward Classes Welfare Officer. 

3. Personal’ interview of the candidate will be conducted by the selection 
committee at Bengaluru. : 

4. The candidates will be selected on the basis of merit cum means & assessment 
of selection committee. 

5, Categorywise Reservation is as follows. 


6. IF there ate no: eligible candidatés in any of the category, the seats will be 
distributed among other categories as per reservation. 

7. Under Category-1 50% seates will be reserved for ‘the candidates of 
Nomadic/Semi Noniadic Tribes. If there ate no eligible NT/SNT candidates 
seats will be filled up by other candidates of Category-1. 

§. Ip eack Category. 33% will be reserved for women candidates, 5% for rural 
candidates & 3% for physically challenged candidates. 

9. If there are no eligible Women candidates in a particular categoty seats will ” 

. be filled up by the male candidates of the same categoty. 

10. HF there are no cligible Rural/Physically chatlenged candidates seats will be 
filed up P by the other candidates of the same ಈ ೩(8ಂ. 


VII. OTHER MANDATORY CONDITIONS: 


1. The candidates are required to: make their own efforts i jn seeking admission in 
accredited foreign University/lnstitutions to the. courses specified in the 
seheme. 


2. It will be for the candidate to abtain ಸಾ Visa for a country wherein 
he/she intends to study further under-the scheme. 

3. The selected candidates skalf obtain admission and joi forcign- 
University/lnstitation - 


+ Onor before the last date fixed by the foreigu University/Institution. 
s Within the financial year af selection i.e., from April to March. 


© In case the University/lnstitution extends the joining date beyond the 
finanicial year of selection, candidates are allowed to join. 


°°. On expiry of this specified period of time, selection for financial 
assistance will automatically get cancelled. No KE for extension of 
time is permissible under the scheme. 


. The selected: candidates may pursue their respective studies in an accredited 
University/Institution in country of their choice with which India has 
diplomatic relations, subject to prior approval of the Government of 
India/Government of Karnataka whose decision will be final and not 
challengeable. 


. The selected candidates shall execute a bond in prescribed format for abiding - 


the conditions of the scheme. 


. A surety (either land: holder or LGN employee) for each selected | 5 


candidate. shall execute surety bond separately for the actual amount to be 
sanctioned by the Backward Clagses Wala Department, Bengaluru. 


. The Gdns shall not change the course of study or research for which 
financial assistance has been sanctioned. 


. In case the candidate has xeceived’ over payment from Backward Classes 


Welfare Department, beishe spall, refund the same to Government of 


Kamataka. 


. Yearly progress report of the candidates from concemed University/ Institution 
. js required to sanction financial assistance for renewals. 


10, Only in following special cases the Backward Classes Welfare Department is 
authorised to allow the. candidate to change the University/Institutions after 
making such correspondence and Satisfied about such a need for change. 


+ Ifthecandidate finds himselfherself in a serious situation where his/her 
Guide has left and there are no immediate replacements thereof. 


+e If the University/Institution has discontinued the research: support 
facilities in the area where the candidate was. pursuing Ph.D/Research. 


© But the total period of financial assistance will remain unchanged even 
 ontransfer/change can be considered only in rare cases. 


MK. 


11. After completion of higher studies the candidate shall submit. course 
completion certificate issued by the concerned University/lnstitution to the 
Commissioner, Backward Classes Welfare Deere Bengaluru. 


12. The candidate shall inform the Cpe Backward Classes Welfare 
Departrmnet, Bengaluru, regarding placement afier completion of. studies, 


DEFAULT UNDER THE SCHEME-- 


1. In following situations, the candidate shall be decared as a defaulter and shal} 
be liable to refund the entire amount paid to him/her atong with interest at 15% 
per annum or such rate as may be fixed from time to. time by Government of 
Karmataka, - 

+ I he/she violates any of the terms and conditions of the bonds uted . 
by him/her. _ p 
‘eI the educational University/Institution intimates the Indian 
Mission/Embessy abroad/Government of Karnataka about hisfher 
adverse reports an studies and/or conduct. 
«8 IWthe candidates join any other University ¢ or Course/Programme during 
“the period of financial assistance. 
,,e the candidate absconds/discontinues the. ys 
° “Ifthe candidate does not submit yearly academi¢ progress report. 

2. In case the defaulter fails to repay the Amount within six months from the date 
on whick a demand for such refund is made, penal ifiterest at the rate which is 
2.5% higher than.the aforesaid rate of interest on. me outstanding amount would 
be charged. ಪ 

3. Wthe defaulter fails to repay ol amount along with the interest there on in 

- the manner decided by the Goverhment of Kamataka, his/her surety who has . 
executed bond, shall be liable to pay the entire  amouint, failing which the 
Deputy Commissioner of the conceined district shal realize the amount as 
arrears.of land revenue. 


FURNISHING OF FALSE INFORMATION:-. 


~ If any candidate fomished any false information/document and if established: 
as false, he/she shall be debarred from the financial assistance aud if he/she has: 
availed of it or is availing, an action will be initiated: for recovery. of tle amount . 
paid with: 15% compound interest thereon. Criminal procedure wilk be Jatt 
against such candidates as per law. 


Xt, LIFIGATION.- 


Any litigation on matters arising out of this scheme in India, will be subject 
- to sole jurisdiction of the courts sitwated in Bengaluru, The litigations arising 
abroad will be dealt appropriately by the Government. 


(R.BHASKAR) 
Under Secretary to Goverhment-2 - 
Backward Classes Welfare Department. 


- CN) ಇ. p 
AO: 2 
ಜೌ 28% BL 
3B Hi ¥ ಈ 
ಗ್ಯ ನ S i [ I. 
¥ H ಮ 3 _ ಟಿ 4 Kl 
ಕ 4 ¥y 1 [ಸ | 
4 4 ಚ” 4 2 (8 § 7 
: LA: » B p: Fp 
ke ಹ 5 A 
s 8 bb 4 ES 
ka i” 15 py aR WA Dw 
ಗಿ ವಗ 173 x [ee val PY 
ನಗ ಫಿ Bly 
af ep 3 ot ನ ಸಾ 
pl ಇ R IS] ಭ್ರ ಇ p t ಗ | 
c cy ೧ಇಔ ನ b 2 
3 ಘು NE i 
2 } 4 
4 f ಸ g” _ BRN bd Qs 3.8 Hun 
3 4" 4g 2. 0 9 8 <b 4 pre) "1 8 [2 
PN) ಘ್‌ : Te ನಿ | D [ol | ೫ [5 Ka { ಗ 
¢ By RT 8B oT ge 3 go 
% ಎಳ 4 Ox ಔರ gg OR 
ಗ್ಗೆ ಬಳಿ ಒದ್ಡ po 9 | ಸ್ಸ 0 K2 6 ಖಿ % H ks: 4 1 
sRET » Ko pf 5 hE i5 Me ಹ 
I ಔಂಡ ಎನ್‌ ಈ $US pg 
ಏಸಿ [3 b BT ಪ್ಲ 9 ಎ 5 ko 
ಸ 948 5 a 3 1 ಬ ವ್ರ “4 ್ಫ BH” ' 
eel ಸಾ 2 ES ಫಲ pT 
ESE KR ನಡ gg ತ್ತೆ 
2 pe ಳು ರ [ee s1 [3 I pe 
f ty [) J ಖಿ ಗು 73, ಇ A CI [gM per 
a ಈ CO 2, ೫H ¥ [sY 
1  : RE 
RB @. ke) K 63 1) 8 
pg 3B 4 
I Pr g 
3 £2 p g 8 
“FB Hl 7 2H 
ಫಿ ಢಿ 1 pe 4 MRESASD 
) F ಮ 5 
7: 13) 13 13) ಲ ಜಾ [a] [xa 
1 p 
ಥ್ರ 5 ಸ 


+ 


R 7 

pa) 

WE 

ಷೆ 

ದೆ lL. 

3 

«lb 

RL 

ಲು ಗ 

AB 

4 

4 

~t 

ಐ 

ರ 

PR 1 

Pan 2 ¥ p 

432 33 

ಇಸ್ಸನಿ : 5 

| 3 ug 

HG ~- AH 

K) Ky ಬ B_. 

pA § 4 

ls 4 (i i : ೫ 

pS 4 

% ನ, 'ಫ 18 

8 ೪ £4 

Mo 8 (. 

#29 8 ME 

wD HB B ಚಿ 

nu 8B 2೫ರ 

p RVPPR 

) Ep 

3 58 

By WERE 
» ಚ್ತ ಬ 
ಥಲ WN [A 
sR ಹಿ 


ಇ: 
} 
ಧಾ: 
ಖಃ 


ec! 

N 
> [a 
xy 
B 
Bk 
[$7 x 
pa 
Bu 
W145 
4 IM 

If 
3) 


ಖಿ 


lL 


pe) 


೧ 


ಳು. ರಾ 


ಕಾರಿಗ 


ಖಿಜ 


6. 


ಪಾಧಿ 


9 
ಲ್ಯ 


1 
‘ty 


» ೫ 
12 
೫ 4% 
[i [RI 
ಜ್ಯ ಇ 
7 
ಕ್ಷಿ 
ಢೌ ಢೌ 
5 ಈ 
Eg 
EU 
5% 
yp 
y 4 
8 ಕ್ತ 
os KS 
s 2 
ನಿಸ 
In Te B 
AR 
4&4 
A: 
[2 $n 
ಧಿ 
mle 
Ka) 
HD 
PhP 
k ke 
(2 4 ib” 
Tt lo Ne 
i ಗೆ 


3. 


c) 


ue 


3 


ಸರ್ಕಾರದ ಆದೇಶ : ಸಂಖ್ಯೆ; ಬಿಪಿಡಬ್ಬ್ಯು 869 ಬಿಎಂಎಸ್‌ 2018, ಬೆಂಗಳೂರು 
pe ದಿನಾಂ31- 08-2018 


ಅನುಬಂಧ 


ದಿನಾ೦ಕ:11.06.2015 ಮತ್ತು ದಿನಾಂಕ:10.05.2017ರ ಆದೇಶಗಳಲ್ಲಿ ಕೆಲವು ಕೋರ್ಸ್‌ಗಳನು 


ವಿವರಿಸಲಾಗಿದ್ದು ಪತಿ ಪರ್ಷವ್ಪ ವೂ ಸಹ ಹೊಸ ಕೋರ್ಸ್‌ಗಳು ಅಂತರಾಷ್ಟೀಯ ಮಟ್ಟದಲ್ಲಿ 


i For PhD/Research — Minimum 70% marks or equivalent grade in 
relevant Master Degree 

i. For Master's Degree - Minimum 70% marks or equivalent grade in 
relevant Bachelors Degree 

ಷೆಯೋಮಿತಿ ಕುರಿತು: 

i For PhD/Research. ~ Below .27. years as on the last date fixed for 
application for financial assistance, date of birth as per SSLC marks 
card i 

ii For Master's Bese — Below 25 years as on the last date fixed for 
application for financial assistance, date of birth as per SSLC marks 
card 


Total income fiom all sources of the candidate and hisfher 
parents/guardians should not exceed Rs.6.00 lakh per annuny, 

The term total family income for this scheme is defined below: 

The income of the parents should be added to the income of the candidate 
for calculation of family income even if the candidate is legally separated 
from his parents by registered documerirs. 

In case of the married lady candidate, the income JE the} parents should not 
be added to the income of the candidate. ‘In such casts, the income of the 
candidate along with a income of her husband should be taken into 
consideration if they are living separately as ah iidependent family. If they 
are living in joint family, the income of the. candidate along with ‘the 
income of the joint family should be taken into considerati ion for the 
calculation of family income. 


her income alone should be taken 
ective of whether or not she lives independ ily. 


೯ ಜಹುಯಿದ್ಬೂಲೂ 


ರಮಿ್ಸ್‌೦Dಯಿಿ ಮು 


In the case of candidate who is a wide 


into account i 


8. 


Top One Thousand Global Universities Rankin 


Top One 


. ಪಮೂದಾಗಿರುವ 


ರ್ಜಾಲದಲ್ಲಿ - 


Thousand Global Universities Rankin 


£. 


ತ 
[1 


್ಸಿ ಆಯ್ತೆ ಸಮಿತಿಯು ಅಂ 


8 


pi 
"5 y 
pK 
429 | Ns 
Tp, 1% 
1D 
ಜೆ 


IELTS 


ಕರ್ನಾಟಕ ಸರ್ಕಾ: "ರದ ನಡವಳಿಗಳು 


ವಿಷಯ:- ಡಿ.ದೇವರಾಜ ಅರಸು ವಿದೇಶಿ ವ್ಯಾಸಂಗ ವೇತನ ಸೌಲಭ್ಯವನ್ನು 
ಹಿಂದುಳಿದ ವರ್ಗಗಳ ಅರ್ಹ ವಿದ್ಯಾರ್ಥಿಗಳಿಗೆ ನೀಡುವ ಬಗ್ಗೆ. 

1. ಸರ್ಕಾರದ ಆದೇಶ ಸಂಖೆ: :ಬಿಸಿಡಬ್ಬ್ಯೂ 529 ಬಿಎಂಎಸ್‌ 2035, 

ದಿನಾಂಕ:11.06.2015. 

2,2017-18ನೇ ಸಾಲಿನ ಆಯವ್ಯಯ ಘೋಷಣೆ ಕಂಡಿಕೆ:210. 

3. ಆಯುಕ್ತರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಬೆಂಗಳೂರು 

ಇವರ ಪ್ರಸ್ತಾವನೆ 3 ಸಂಖ್ಯೆ: ಬಿಸಿಡಬ್ಲೂ ಈ —16015/2/2017- 

ಗಸ್‌ ಡಿ ಟ್ತಿ cl -ಬಿಸಿಡಬ್ಲೂ B ದಿನಾಂಕ: 03.04.2017. 


kik 


ಮೇಲೆ RA 2015-16ನೇ ಸಾಲಿನಿಂದ ಏದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ 
ವ್ಯಾಸಂಗ "ಮಾಡಲು" ಇಚ್ಛಿಸುವ ಅರ್ಹ ವಿದಾ ದ್ಯಾರ್ಥಿಗಳಿಗೆ ಡಿ.ದೇವರಾಜ ಅರಸು ವಿದೇಶಿ ವ್ಯಾಸಂಗ 
ವೇತನವನ್ನು ಮಂಜೂರು ಮಾಡಲು ಅನುಮೋದನೆ ನೀಡಿ ಆದೇಶಿಸಲಾಗಿದೆ. 


2017-18ನೇ ಸಾಲಿನ ಆಯವ್ಯಯ ಭಾಷಣದ ಕಂಡಿಕೆ:210ರಲ್ಲಿ ಸನ್ನಾನ್ಯ ಮುಖ್ಯಮಂತ್ರಿಯವರು 


“100 ವಿದ್ಯಾರ್ಥಿಗಳಿಗೆ ವಿದೇಶಿ - "ವ್ಯಾಸಂಗ ವೇತನವನ್ನು ಮಂಜೂರು ಮಾಡಲಾಗಿವುರು? ಎಂದು. 


ಘೋಷಿಸಿರುತ್ತಾರೆ. 


ಮೇಲೆ ಓದಲಾದ (3)ರಲ್ಲಿ ಆಯುಕ್ಷರು,. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಇವರು 


ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ : ಸ್ನಾತಕೋತ್ತರ ಪದವಿ ಹಾಗೂ ಪಿ.ಹೆಚ್‌.ಡಿ ಮಾಡುವ ಹಿಂದುಳಿದ 
- ವರ್ಗಗಳ 100 ಖಏಿದಬ್ಯಾರ್ಥಿಗಳಿಗೆ 2017-18ನೇ ಸಾಲಿನ ಆಯವ್ಯಯ ಲೆಕ್ಕಶೀರ್ಷಿಕೆ: 2225-03-277-2- 
37 (ಯೋಜನೆ ಯಡಿ ರೂ.10.00 ಕೋಟಿಗಳನ್ನು ಮೀಸ 65 ನಿಗಧಿಪಡಿಸಲಾಗಿದೆಂದು ಹಾಗೂ 
ಕ್ರಿಯಾ ಯೋಜನೆಯನ್ನು ತೆಯಾರಿಸಲಾಗಿದೆ ಎಂದು. ತಿಳಿಸುತ್ತಾ, ಈಗಾಗಲೇ . ಹಿ೦ದುಳಿದ ವರ್ಗಗಳ 
ವಿದ್ಯಾರ್ಥಿಗಳು ಅಧ್ಯಯನ . ಮಾಡುತ್ತಿರುವ 6 "ಗಃ 
ಕೋರ್ಸ್‌ಗಳಿಗೆ ಅನುಮತಿ ನೀಡುವಂತೆ ಹಾಗೂ ಆದೇಶ ಹೊರಡಿಸಿರುವಂತೆ ಕೋರಿ ಸರ್ಕಾರಕ್ಕೆ 
ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 


pe 


ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸ ಸಂಖ್ವಿ ಬಿಸಿಡಟ್ಟು 36 ಬಿಎಂಎಸ್‌ 2017, ಬೆಂಗಳೂರು" 
"ದಿನಾಂಕ: 10- 05-2017 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ, "2017-18ನೇ ಸಾಲಿನ ಆಯವ್ಯಯ 
ಭಾಷಣ ಕಂಡಿಕೆ:210ನ್ನು ಅನುಷ್ಠಾನಗೊಳಿಸಲು ಅಯ್ಯೆ ಸಮಿತಿಯಿಂದ ಆಯ್ಕೆಯಾದ ಅರ್ಹ. 100 
ಹಿಂದುಳಿದ ವರ್ಗಗಳ : ವಿದ್ಯಾರ್ಥಿಗಳಿಗೆ ಅನುಬಂಧದಲ್ಲಿ ತಿಳಿಸಿರುವ ಕೋರ್ಸುಗಳ. ಪೈಕಿ 
ಯಾವುದಾದರೂ ಒಂದು ಕೋಸ್‌ ರ್ಸ್‌ನ್ನು ವಿದೇಶದಲ್ಲಿ ಅಧ್ಯಯನ ಮಾಡುವ ಸಲುವಾಗಿ “ವಿದೇಶಿ 
ಮಾಸಂಗ ವೇತನ” ವನು. ಈ ಕೆಳಕಂಡ ಷಗತ್ತುಗಳಿಗೊಳಟಸ್ಟು ಮೆ೧ಣಜ೧ಗು ನನಸಾಗಿ ಬಗೊಡಿಸಿಗೆ 


ಂಧಿಗೆ ಹೆಚ್ಚುವರಿಯಾಗಿ -16- ಇತರೆ. ಎ 


(0% 


-2- 

ಷರತ್ತುಗಳು: 

|. ಈ ಕಾರ್ಯಕ್ರಮವನ್ನು ಈ ಹಿಂದೆ ಸರ್ಕಾರ ಆಡೇಶ ಸಂಖ: ಿಬಸಿಡಬ್ಲ್ಲೂ 529 ಬಿವಲಏಸ್‌ 
2015, ದಿನಾಂಕಃ11.06.2015 ಹೊರಡಿಸಿರುವ ಮಾರ್ಗಸ ಚಿಗಳೆನ್ನಯ ಅನು ನಗೊಳಿಸತಕ್ಕೆದು. 


ಈ ಕಾರ್ಯಕ್ರಮವನ್ನು ರಾಜ್ಯವಲಯ ಯೋಜನೆ ಅಶರೀರ 2225-03277 237 
ಒದಗಿಸಿ ರುವ ಅಮುದಾನದಿಂದ ಭದಿಸ ಸತಕ್ಕದ್ದು. 


3 ಈ ಯೋಜನೆಯನ್ನು ನಿಯಮಾನುಸಾರ ಮತ್ತು ಪಾರದರ್ಶಕತೆಯನ್ವಯ 
ಅನುಪ್ಪಾನಗೊಳಿಸತಕ್ಕದ್ದು. 


ಈಃ ಕಳಕಂಡ ಪ್ರಶಸಿತ ಸಂಸ್ಥೆಗಳ ಮುಖಾಂತರ ಏಣೇಶಿ ವ್ಯಾಸಂಗಕ್ಕೆ ವಿದ್ಯಾರ್ಥಿಗಳ ಆಯ್ಕೆ 
ಪುಕ್ತಿಯೆಯಸ್ಸು ಮಾಡತಕ್ಕದ್ದು. ಮತ್ತು ಆಯ್ಕೆಯಾದ ವಿದ್ಭಾರ್ಥಿಗಳಿಗೆ ಆದ್ಯತೆಯನ್ನು ನೀಡುವುದು 


ಪುದು. 
©) G-MA' r <%] World University Ratiking 
©] TOEFL. 8] Best Global University Ranking 


wIGRB 


hs 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಆಇ 21, ವೆಚ್ಚ-3/2010, 
ದಿನಾಂಕ:28.04.2017ರ ಸಹಮತಿಯನ್ನಯ ಹಾಗೂ ಯೋಜನಾ ಇಲಾಖೆಯ ಟಪ್ಪಃತಿ ಸಂಖ್ಯ 35 
ಐಎಂಎಂ 2017, ದಿವಾಂಕ:24.04. 2017ರ ಸಹಮಶತಿಯೊಂದಿಗೆ ಹೊರಡಿಸಲಾಗಿದೆ. 


ಕರ್ನಾಟಕದ, ರಾಜ್ಯಪಾಲರ ಆದೇಶಾನುಸಾರ, 
ಮತ್ತು ಅವರ ಹೆಸರಿನಲ್ಲಿ 


ಔಪ ಧ್‌ 4 
(ಆರ್‌. ಭಾಸ್ಕರ್‌) 


“Bh 
ಸರ್ಕಾರದ ಅಧೀನ ಕಾರ್ಯದರ್ಶಿ-2 
- ಹಿಂಡುಳಿದ ವರ್ಗಗಳ ಕಲ್ಯಾಣಿ “ಇಲಾಖೆ. 
ಇವರಿಗೆ:- ಗ ” " 
1. ಮಹಾಲೇಖಪಾಲರು: (ಎ ಮತ್ತು ಇ) (ಲೆಕ್ಕ ಪ ಶೋಧನೆ- -D (ಲೆಕ್ಕಪ ರಿಶೋಧನೆ- -2), ಬೆಂಗಳೂರು 


2. “ಆಯುಕ್ತರು, ಹಿಂದುಳಿದ ವರ್ಗಗಳ ಕಲ್ಯಾಣ ಸಲ `ಚೆಂಗ ಸೂರು ಮ 
3. ಸರ್ಕಾ ರದ: ಕಾರ್ಯಡಶಿನಗಳು- ಅಥಿನ ಕ ಇಲಾಖೆ. (ವೆಚ್ಚ-3)- ವಿಧಾನಸೌಧ, ಬೆಂಗಳೂರು. 
4. ಸರ್ಕಾರದ ಕಾರ್ಯದರ್ಶಿಗಳು, ಯೋಜನಾ ಇಲಾಖೆ. ಬಹುಮಹಡಿಗಳ ಕಟ್ಟಡ. 
5. ಆಂತರಿಕ ಆರ್ಥಿಕ ಸಲಹೆಗಾರರು, ವಿಕಾಸ ಸಸೌಧ. ಬೆಂಗಳೂರು. 
೭--ಎಲ್ಲಾ-ಚಿಲ್ಲಾಧಿಕಾರಿಗಳು. (ಆಯುಕ್ತರ ಹಿಂವಕ, ಇವರ. ಮುಖಾಂತರ) 
7. ರಾಜ್ಯ ಹುಜೂರು ಖಜಾನೆ, ಬೆಂಗಳೂರು. 
ಪ್ರತಿ ಮಾಹಿತಿಗಾಗಿ: 


ಸಮಾಜ 


1. ಮಾನ್ಯ ಸಮಾ [4 


ಕಾರ್ಯ ವರ್ಷಿಗಳು, ವಿಕಾಸಸೌಧ, ಬೆಂಗಳೂರು, 
2. ಸರ್ಕಾರದ." ಕಾರ್ಯದರ್ಶಿ, ಹಿಂ ದುಳಿದ. ವರ್ಗಗಳ ಕಲಾಣ ಇಲಾಖೆ ಇವರ ಆಪ್ಪ 
ಕಾರ್ಯದರ್ಶಿಗಳು. ವಿಕಾಸ ಸೌಧ. 


3. ಸರ್ಕಾರಡ ಉಪ ಕಾರ್ಯದರ್ಶಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಆಪ 
| ಸೆಹಾಂಯಸೆಗ ಗೆ ಷಾನ ಸ್‌ 


£8 ಮತ್ತು ಹಿಂದುಳಿದ ' ವರ್ಗಗಳ ಕಲ್ಲಾಣ ಸಚಿವರ ' ೬ 


CNY H N > 
೩ ಶಾಖಾ ಗಾ ಸಣ ಹೊಳು ಇರಿ 


3 
ANNEXTURE TO GOVERNMENT ORDER NO BCW 361 BMS 2017 
DATED: 10.05.2017 


Courses/Topics for the'scheme of “D.Devaraja Urs Videshi Vyasanga Vethana” 
for the candidates sponsored by Backwad Clases Welfare 
Department, Government of Karnataka. 

THE SCHEME: 


The Scheme provides financial assistance to the eligible Backward Class 
candidates for pursuing Masters level courses and Ph.D/Research at abroad in 
the following specified field of study, 


1. Engineering & Technology. 


2. Management & Commerce. 

3. Sciences & Technology. 

4. Agriculture & Allied Sciences/Technology. 

5. Medicine. 

6. Humanities & Social Sciences. 

7. Any other. 

. The following courses have been included for this year. 

1S. “TT . Name of the course 
No__ _ SN 
1 _ | Petroleum” Technolony A 
2 | Automation Robotics Including Artificial Intelligence. Mechatronics 


and Manufacturing Technology 
3 | Laser Technology 

4 | Paper Technology _. 
3 


| | Nuclear Engineering 
6 | Biotechnology and Genetics Engineering |} 
TA Restoration T echnology OO 
4 | Graphic Engineering | SO 
9 | AiroralWSpace Engineering Oo 
10. | Ceramics and Glasses Technology | 
NN Naval Architecture/Offshore Structures/Architecture i in General 
12  } Satellite or remote Sensing 
13 | Optometry . ಮ 
14 Low w Temperuture Thermal Dynamics _ 


(R. BHASIN ” 
Under vecretary to Govt., 


Daaleened Ma RSS FS 


